ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಸದಸ್ಯರ ಹೆಸರು 
ಉತ್ತರಿಸುವ ಸಚಿವರು 
ಉತ್ತರಿಸುವ ದಿನಾಂಕ 


: 611 

: ಶ್ರೀ ಎಸ್‌.ನಾಗರಾಜ್‌ (ಸಂದೇಶ್‌ ನಾಗರಾಜ್‌) 

: ಮಾನ್ಯ. ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 
: 05.03.2021 


pe] 
ಪ್ರಶ್ನೆ 


ಉತ್ತರ. 


ಅ) 


ಮೈಸೂರು ಮಾನಸಗಂಗೋತ್ರಿಗೆ ಮತ್ತು 
ಮುಕ್ತ ವಿಶ್ವವಿದ್ಯಾನಿಲಯಕ್ಕೆ ನಗರ ಬಸ್‌ 
ನಿಲ್ದಾಣದಿಂದ ಹಾಗೂ ನಗರದ ಇತರೆ 
ಕಡೆಗಳಿಂದ, ಪ್ರತಿ ದಿನ ಮೈಸೂರು ನಗರ 
ಮತ್ತು ಹೊರ ಊರುಗಳಿಂದ ಬರುವ 
ಸಾವಿರಾರು ವಿದ್ಯಾರ್ಥಿಗಳು ಓಡಾಡುತ್ತಿದ್ದು 
ಸೂಕ್ತ ನಗರ ಸಾರಿಗೆ ಸೌಲಭ್ಯ ಇಲ್ಲದೆ 
ತೊಂದರೆಗೆ ಒಳಗಾಗಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


ವಿದ್ಯಾರ್ಥಿಗಳ ಹಾಗೂ ಸಾರ್ವಜನಿಕ ಪ್ರಯಾಣಿಕರ 
ಅನುಕೂಲಕ್ಕಾಗಿ ಮಾನಸಗಂಗೋತ್ರಿಯ ಮಾರ್ಗವಾಗಿ ಗದ್ದಿಗೆ 
ಹಾಗೂ ಇಲವಾಲ ಕಡೆಗೆ ಕಾರ್ಯಾಚರಣೆಯಾಗುವ 
ಸಾರಿಗೆಗಳಿಗೆ ಗಂಗೋತ್ರಿಯ ಮುಖ್ಯದ್ದಾರಗಳ ಬಳಿ ಕಡ್ಡಾಯವಾಗಿ 
ನಿಲುಗಡೆಯನ್ನು ನೀಡಲಾಗುತ್ತಿದೆ. 


ಮೈಸೂರು-ಗದ್ದಿಗೆ ಮಾರ್ಗದಲ್ಲಿ ಸಮಯ ಬೆಳಿಗ್ಗೆ 06.15 
ರಿಂದ ರಾತ್ರಿ 2150 ಗಂಟೆಯವರೆಗೆ 124 ಸುತ್ತುವಳಿಗಳು- 
ಕಾರ್ಯಾಚರಣೆಯಲ್ಲಿವೆ. ಪ್ರಕತಿ 5ರಿಂದ 10 ನಿಮಿಷದ 
ಅಂತರದಲ್ಲಿ ಬಸ್ಸುಗಳು ಕಾರ್ಯಾಚರಣೆಯಲ್ಲಿದ್ದು, ಈ ಎಲ್ಲಾ 


ಸಾರಿಗೆಗಳಿಗೆ ಮಾನಸಗಂಗೋತ್ರಿಯ ಮುಖ್ಯದ್ದಾರಗಳ ಬಳಿ 
ನಿಲುಗಡೆ ನೀಡಲಾಗುತ್ತಿದೆ. 
ಅಲ್ಲದೆ, ಮೈಸೂರು ನಗರ ಬಸ್‌ ನಿಲ್ದಾಣದಿಂದ 


ಗ್ರಾಮಾಂತರ : ಬಸ್‌ ನಿಲ್ದಾಣ, ರೈಲು ನಿಲ್ದಾಣ, ವಿವಿ ಪುರಂ 
ಮಾರ್ಗವಾಗಿ ಇಲವಾಲ ರಸ್ತೆಯಲ್ಲಿ ಕಾರ್ಯಾಚರಿಸುವ ಎಲ್ಲಾ 
ವಾಹನಗಳು ಬೆಳಗ್ಗೆ 5.55ರಿಂದ ರಾತ್ರಿ 2155ರವರೆಗೆ 175 
ಸುತ್ತುವಳಿಗಳು. ಕಾರ್ಯಾಚರಣೆಯಲ್ಲಿದ್ದು, ಪ್ರತಿ 5 ರಿಂದ 10 
ನಿಮಿಷದ ಅಂತರದಲ್ಲಿ ಸಾರಿಗೆಗಳು ಕಾರ್ಯಾಚರಣೆಯಲ್ಲಿವೆ. ಈ 
ಎಲ್ಲಾ ಸಾರಿಗೆಗಳಿಗೆ ಮುಕ್ತ ವಿಶ್ವವಿದ್ಯಾನಿಲಯದ ಬಳಿ ನಿಲುಗಡೆ 
ನೀಡಲಾಗುತ್ತಿದೆ. ) 4 

ಪ್ರಸ್ತುತ. ಕಾರ್ಯಾಚರಿಸುತ್ತಿರುವ ಸಾರಿಗೆಗಳು 
ದ್ಯಾರ್ಥಿಗಳು ಹಾಗೂ ಸಾರ್ವಜನಿಕ ಪ್ರಯಾಣಿಕರ ಅವಶ್ಯಕತೆಗೆ 
ಅನುಗುಣವಾಗಿದೆ. K 


ಆ) ಮಾನೆಸೆಗಂಗೋತ್ರಿಗೆ ಹೋಗುತ್ತಿದ್ದೆ ಮಾರ್ಗ ಸಂಖ್ಯೆ 735ರಲ್ಲಿ 18 ಸುತ್ತುವಳಿಗಳಿಂದೆ ಸಾರಿಗೆ 
135/134 ಮಾರ್ಗ ಸಂಖ್ಯೆಯ ಬಸ್‌ಗಳು | ಕಾರ್ಯಾಚರಣೆ ಮಾಡಲಾಗುತ್ತಿದೆ. ಮಾರ್ಗ ಸಂಖ್ಯೆ 134ನ್ನು 
ಕೂಡಾ ಸರಿಯಾಗಿ ಒಡಾಡದೇ | ಪ್ರಯಾಣಿಕರ ಅಲಭ್ಯತೆ ಹಾಗೂ ಸಾರಿಗೆ ಆದಾಯ 
ಗಂಗೋತ್ರಿಯ ಮತ್ತು ಮುಕ್ತ | ಉತ್ತಮವಾಗಿಲ್ಲದ ಕಾರಣದಿಂದಾಗಿ ಹಲವಾರು" ವರ್ಷಗಳ 
ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳಿಗೆ ಹಿಂದೆಯೇ ಸ್ಥಗಿತಗೊಳಿಸಲಾಗಿರುತ್ತದೆ. ಆದುದರಿಂದ, ಈ ಸಾರಿಗೆ 
ಮತ್ತು ಸಾರ್ವಜನಿಕರಿಗೆ ತೊಂದರೆ 'ಪುನರಾರಂಭಿಸುವ ಅವಶ್ಯಕತೆ ಕಂಡುಬರುವುದಿಲ್ಲ. ವಿದ್ಯಾರ್ಥಿಗಳು 
ಆಗಿರುವುದು ಸರ್ಕಾರದ ಗಮನಕ್ಕೆ [ಹಾಗೂ ' ಸಾರ್ವಜನಿಕ ಪ್ರಯಾಣಿಕರ ಅನುಕೂಲಕ್ಕಾಗಿ 
ಬಂದಿದೆಯೇ; ಮಾನಸಗಂಗೋತ್ರಿ ಮತ್ತು . ಮುಕ್ತ ವಿಶ್ವವಿದ್ಯಾನಿಲಯದ 

ಮಾರ್ಗವಾಗಿ . ಒಟ್ಟು 299 ಸುತ್ತುವಳಿಗಳು 


| ಕಾರ್ಯಾಚರಣೆಯಲ್ಲಿದ್ದು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕ 


ಪ್ರಯಾಣಿಕರ ಅವಶ್ಯಕತೆಗೆ ಅನುಗುಣವಾಗಿದೆ. 


ಇ) |ನಗರ ಬಸ್‌ ಪ್ರಸ್ತುತ, ಎರಡು ಮಾರ್ಗಗಳಲ್ಲಿ 
ಮಾನಸಗಂಗೋತಿಗೆ ಮತ್ತು | ಸರಸ್ಪತಿಪುರಂ-ಮಾನಸಗಂಗೋತ್ರಿ-ಗದ್ದಿಗೆ' ಮಾರ್ಗ ಮತ್ತು 


ನಿಲ್ದಾಣದಿಂದ 


ಗಂಗೋತ್ರಿಯಿಂದ ನಗರ ಬಸ್‌ 
ಸರಸ್ಪತಿಪುರಂ ಮೂಲಕ ಮತ್ತು ರೈಲು 
ನಿಲ್ದಾಣ ಹಾಗೂ ವಿ.ವಿ.ಪುರಂ ಮೂಲಕ 
ಹೆಚ್ಚಿನ ಸಂಖ್ಯೆಯಲ್ಲಿ ಸ್‌ಗಳನ್ನು 


ಓಡಿಸಲು ಕ್ರಮ ಕೈಗೊಳ್ಳಲಾಗುವುದೇ? 


" ನಿಲಾಣಕ್ಕಿ 
ದ್‌ 


ಗ್ರಾಮಾಂತರ ' ಬಸ್‌ ನಿಲ್ದಾಣ-ರೈಲು ನಿಲ್ದಾಣ-ವಿವಿಪುರಂ-ಮುಕ್ತ 


ವಿಶ್ವವಿದ್ಧಾನಿಲಯ/ಮಾನಸಗಂಗೋತ್ರಿ- ಇಲವಾಲ ಮಾರ್ಗಗಳಲ್ಲಿ 
ಪ್ರಕಿ 05ರಿಂದ 10. ನಿಮಿಷದ ಅವಧಿಯಲ್ಲಿ ಒಟ್ಟು 299 
ಸುತ್ತುವಳಿಗಳು ಕಾರ್ಯಾಚರಣೆಯಲ್ಲಿರುತ್ತವೆ. 


ಮುಂದುವರೆದು, ಪ್ರಸ್ತುತ ಕೋವಿಡ್‌-19 ಹಿನ್ನೆಲೆಯಲ್ಲಿ | 
ವಿರಳ ಜನಸಂದಣಿ ಇರುವುದರಿಂದ ಹಾಗೂ ಇನ್ನೂ ಮ 
ಶಾಲೆಗಳು ಪ್ರಾರಂಭವಾಗದಿರುವುದರಿಂದ, ಪ್ರಯಾಣಿಕರ ಲಭ್ಯತೆಗೆ 
ಮತ್ತು ಅವಶ್ಯಕತೆಗೆ ಅನುಗುಣವಾಗಿ ಹಂತಹಂತವಾಗಿ 
ಸಾರಿಗೆಗಳನ್ನು ಹೆಚ್ಚಿಸಿ ಕಾರ್ಯಾಚರಣೆ ಮಾಡಲಾಗುತ್ತಿದೆ. ಪ್ರಸ್ತುತ 
ನಿಗಮುನಿದ ಆಚರಣೆ ಮಾಡುತ್ತಿರುವ ಸಾರಿಗೆಗಳು ಅವಶ್ಯಕತೆಗೆ 
ಅನುಗುಣವಾಗಿರುತ್ತವೆ. 


ತನಷಕ 


ಸಂಖ್ಯೆ: ಟಿಡಿ 54 ಟಿಸಿಕ್ಯೂ 2021 


A 
— ಮ್‌ 
(ಲಕ್ಷ್ಮಣ ಸಂಗಪ್ಪ ಸವದಿ) 
ಉಪ ಮುಖ್ಯಮಂತ್ರಿಗಳು ಹಾಗೂ 
ಸಾರಿಗೆ ಸಚಿವರು 


